ಒದಲು ಕಷ್ಟಪಡುವ ಮಕ್ಕಳು 


ಕಮಲೇಶ್‌ ಚಂದ್ರ ಜೋಶಿ 


ಶಾಲೆಗಳಲ್ಲ. ಇತರ ಎಲ್ಲಾ ವಿಷಯಗಳ ಅಧ್ಯಯನಕ್ಕೆ. ಓದುವುದರ 
ಕಅಕೆಯೇ ಅಡಿಪಾಯವೆಂದು ಪರಿಗಣಿಸಲಾಗುತ್ತದೆ. ಬಹಳಷ್ಟು 
ಬಾರಿ ಕೆಲವು ಮಕ್ಕಳು ಹಿದುವ ಕೌಶಲವನ್ನು ಪಡೆಯದೆಯೇ 
ಹಿರಿಯ ಪ್ರಾಥಮಿಕ ತರಗತಿಗಳ ಹಂತವನ್ನು ತಲುಪುತ್ತಾರೆ ಮತ್ತು 
ಇದರ ಪರಿಣಾಮವಾಗಿ ಅವರು ಕಲಕೆಯಲ್ಲ ಹಿಂದುಅಯುತ್ತಾರೆ. 
ನಮ್ಮ ಶಾಲಾ ಭೇಟಯ  ಸಮಯಗಳಕಲ್ಲ ಮಕ್ಷಳು ಓದಲು 
ಅಸಮರ್ಥರಾಗಿರುವುದನ್ನು ಕಳವಳದಿಂದಲೇ ಶಿಕ್ಷಕರು 
ಹಂಚಿಕೊಳ್ಳುತ್ತಾರೆ. "ದಯವಿಟ್ಟು ನಾವು ಏನು ಮಾಡಬಹುದೆಂದು 
ಹೇಳ” ಎನ್ನುವುದು ಅವರ ಅಳಲು. ಮಕ್ಷಳು ವೇಗವಾಗಿ ಓದುವಂತೆ 
ಮಾಡುವ ಒಂದು ಕಾರ್ಯತಂತ್ರವನ್ನು ಶಿಕ್ಷಕರು ಬಯಸುತ್ತಾರೆ. 
ವಾಸ್ತವದಲ್ಲ ಇದಕ್ಕೆ ವ್ಯವಸ್ಥಿತವಾದ ಯೋಜನೆ, ಸಮಯ ಮತ್ತು 
ನಿರಂತರ ಪರಿಶ್ರಮದ ಅಗತ್ಯವಿದೆ. 


ಶೇ ಹಿನ್ನೆಲೆಯಲ್ಲಿ. ಒಂದು ಹಿರಿಯ ಪ್ರಾಥಮಿಕ ಶಾಲೆಯ. 
ಓದುವುದಕ್ಕೆ ಕಷ್ಟಪಡುತ್ತಿದ್ದ ಮಕ್ಕಳ ಒಂದು ಗುಂಪಿನೊಡನೆ 
ಕಾರ್ಯನಿರ್ವಹಿಸುವ ಶಿಕ್ಷಕರಿಗೆ ಬೆಂಬಲ ನೀಡುವ ಅವಕಾಶ ಕಳೆದ 
ವರ್ಷ ನಮಗೆ ದೊರೆಯುತು. ಈ ಗುಂಪಿನ ಬಹಳಷ್ಟು ಮಕ್ಕಳು 
ಆಗಲೇ ಆರು ಮತ್ತು ಏಳನೇ ತರಗತಿಗಳನ್ನು ತಲುಪಿದ್ದರೂ ಓದುವ 
ಮೂಲ ಕೌಶಲಗಳಲ್ಲದೆಯೇ ಕಷ್ಟಪಡುತ್ತಿದ್ದರು. ಅವರಲ್ಲ ಇಬ್ಬರು 
ಬಹಳ ಹಿಂದು೪ದಿದ್ದರು. ಅವರಿಗೆ ಅಕ್ಷರಗಳನ್ನು ಮತ್ತು 
ಕಾಗುಣಿತಗಳನ್ನು ಗುರುತಿಸಲು ಕೂಡಾ ಆಗುತ್ತಿರಲಲ್ಲ. 
ಅವರಿಬ್ಬರಲ್ಲ. ಒಂದು ಹುಡುಗಿಗೆ ಮಾತನಾಡಲು ಬರುತ್ತಿರಅಲ್ಲ 
ಮತ್ತು ಆಕೆ ನಿಯಮಿತವಾಗಿ ಶಾಲೆಗೂ ಬರುತ್ತಿರಅಲ್ಲ. ಅವಳು ತನ್ನ 
ಪಠ್ಯಪುಸ್ತಕದಿಂದ ಒಂದು ಅಧ್ಯಾಯವನ್ನು ನಕಲು ಮಾಡುತ್ತಿದ್ದಳು 
ಮತ್ತು ಅದೇ ಕಲಕೆ ಅಥವಾ ಶಾಲೆಯಲ್ಲನ ಕೆಲಸ ಎಂದು 
ಭಾವಿಸಲಾಗಿತ್ತು. ಆದರೆ ಅವಳಗೆ ಪುಸ್ತಕದ ಯಾವುದೇ ಪದಗಳನ್ನು 
ಓದಲು ಸಾಧ್ಯವಾಗುತ್ತಿರಅಲ್ಲ ಮತ್ತು ಅಕ್ಷರ, ಕಾಗುಣಿತಗಳನ್ನು 
ಸಮರ್ಪಕವಾಗಿ ಗುರುತಿಸಲು ಬರುತ್ತಿರಅಲ್ಲ. ಮತ್ತೊಬ್ಬ 
ಹುಡುಗನಿಗೆ ಕೇವಲ ತನ್ನ ಮತ್ತು ತನ್ನ ಮನೆಯವರ ಹೆಸರುಗಳು 


ಮಾತ್ರ ಪರಿಚಿತವಾಗಿದ್ದವು. ಅವನಿಗೂ ಅಕ್ಷರ, ಕಾಗುಣಿತಗಳ 
ಪರಿಚಯವಿರಲಅಲ್ಲ. ಅವನಿಗೆ ಇಂದು ಏನನ್ನಾದರೂ ಕಅಸಿದ್ದರೆ- 
ಮಾರನೆಯ ದಿನ ಮರೆಯುವಂಥ ಮತ್ತೊಂದು ತೊಂದರೆಯನ್ನು 
ಆತ ಎದುರಿಸುತ್ತಿದ್ದ. ಈ ಬಗೆಯಲ್ಲ ಈ ಎರಡೂ ಮಕ್ಕಳು ಹಿದುವ 
ವಿಷಯದಲ್ಲಿ ನಿಜವಾಗಿಯೂ ಕಷ್ಟಪಡುತ್ತಿದ್ದರು. ಉಳದ ಮಕ್ಕಳು 
ಬೇರೆಬೇರೆಯ ಹಂತಗಳಲ್ಪದ್ದರು. 


ನಾವು ಅವರೊಡನೆ ಕೆಲಸ ಮಾಡಲು ಪೂರ್ಣಪ್ರಮಾಣದ 
ಯೋಜನೆಯೊಂದನ್ನು ತಯಾರಿಸಿದೆವು. ಅಕ್ಷರ ಮತ್ತು 
ಕಾಗುಣಿತಗಳನ್ನು ಕಅಯುವುದರ ಜೊತೆಗೆ ಮಕ್ಕಳು. ಮಕ್ಕಳ 
ಸಾಹಿತ್ಯದ ಕೆಲವು ಸಣ್ಣ ಪುಸ್ತಕಗಳ &ದಿಗೂ ತೆರೆದುಕೊಳ್ಳಬೇಕು 
ಎಂದು ನಿರ್ಧರಿಸಲಾಲಯುತು. ಅವರಿಗೆ ನಾವು ಈ ಪುಸ್ತಕಗಳನ್ನು 
ಓದಿ ಹೇಳುವುದು ಮತ್ತು ಓದುವಾಗಲೇ ಅದರ ಬಧ್ಣೆ ಚರ್ಚೆಯನ್ನು 
ನಡೆಸುವುದೆಂದು ನಿರ್ಧರಿಸಲಾಯುತು. ಅಕ್ಷರಗಳು, ಕಾಗುಣಿತ 
ಮತ್ತು ಪದಗಳನ್ನು ಗುರುತಿಸುವ ಅಭ್ಯಾಸಕ್ಲಾಗಿಯೂ ಈ 
ಪುಸ್ತಕಗಳನ್ನು ಉಪಯೋಗಿಸಲಾಲಯುತು. ಎನ್‌ನಸಿಇಆರ್‌ಟ ಅವರು 
ಪ್ರಕಟಸಿರುವ ಬರ್ಕಾ ಸರಣಿಯ ಪುಸ್ತಕಗಳು ಮತ್ತು ಇಂತಹ ಇತರ 
ಮಕ್ನಳ ಪುಸ್ತಕಗಳು ಮಕ್ಷಳ ದೈನಂದಿನ ಅನುಭವಕ್ಟೆ 
ಹತ್ತಿರವಾಗಿರುವುದರಿಂದ ಸಮಂಜಸಪಿಂದು ಕಂಡುಕೊಂಡೆವು. ಈ 
ಪುಸ್ತಕಗಳನ್ನು ಮಕ್ಕಳಗೆ ಜೋರಾಗಿ ಓದಿ ಹೇಳಲಾಯುತು ಮತ್ತು ಆ 
ಬಳಕ ಪುಸ್ತಕದ ಬಗ್ಗೆ ಚರ್ಚೆಯನ್ನು ನಡೆಸಲಾಯುತು. ಈ 
ಸಂವಾದದಲ್ಲ ಮಕ್ಕಳು ತಮ್ಮ ದೈನಂದಿನ ಅನುಭವಗಳನ್ನು 
ಹಂಚಿಕೊಂಡರು. ಕಥೆಗಳನ್ನು ಮತ್ತು ಪದ್ಯಗಳನ್ನು ಕರಿಹಲಗೆಯ 
ಮೇಲೆ ಬರೆಯಲಾಲಯುತು ಮತ್ತು ಮಕ್ಕಳಗೆ ಅವನ್ನು ಓದಲು 
ಹೇಳಲಾಯಿತು. ಇದನ್ನು ಪದ ಮತ್ತು ಕಾಗುಣಿತಗಳನ್ನು 
ಗುರುತಿಸಲು ಬಳಸಲಾಯುತು. ಅವರು ಗುರುತಿಸಲು 


ಸಾಧ್ಯವಾಗುವಂಥ ಪದಗಳಂದ ಆರಂಭಸಿ ಅದೇ ರೀತಿಯ, 
ಉದಾಹರಣಿಗೆ ರೋಟ ಪದದಿಂದ ಛೋಟ ಮತ್ತು ಮೋಟ 
ಪದಗಳಂತೆ ಸಮವರಾನಾಂತರ ಪದಗಳನ್ನು ರಚಿಸುವಂತೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಹೇಕಲಾಲುತು. ಜೊತೆಗೆ ಅವರ ಅನುಭವಗಳನ್ನು ಬರೆಯಲು 
ಮತ್ತು ಅವರಿಗೆ ಇಷ್ಟವಾದುದನ್ನು ಆಲೋಚಿಸಿ ವಾಕ್ಯಗಳಲ್ಲ 
ಬರೆಯಲು ಹೇಳಲಾಲುತು. 


ಈ ಪ್ರಕ್ರಿಯೆಯಲ್ಲ ಮಕ್ಕಳು ಅಕ್ಷರ. ಕಾಗುಣಿತಗಳನ್ನು ಕಅಯಲು 
ತುಸು ಹೆಚ್ಚು ಸಮಯ ತೆಗೆದುಕೊಂಡರೂ ಈಗ ಹದಲು 
ಪ್ರಾರಂಭಸಿದರು. ಅವರೀಗ ಮುಂದಿನ ಹಂತವನ್ನು ತಲುಪಿದ್ದಾರೆ. 
ಇನ್ನು ಸ್ಪಲ್ಪ ದಿನಗಳಲ್ಲ ಸರಾಗವಾಗಿ ಓದಲು ಕಅಯುತ್ತಾರೆ ಎ೦ಬ 
ಭರವಸೆ ಮೂಡಿತು. ಇದೇ ರೀತಿ ಈ ಗುಂಪಿನ ಇತರ ಮಕ್ಕಳೂ, 
ಯಾರು ತಡೆದು ತಡೆದು ನಿದುತ್ತಾರೋ ಅವರೂ ಕೂಡ ಮಕ್ಕಳ 
ಪುಸ್ತಕಗಳ ಸಹಾಯದಿಂದ ಚೆನ್ನಾಗಿ ಹ&ದುವ ವೇಗವನ್ನು 
ಸುಧಾರಿಸುತ್ತಿದ್ದಾರೆ. ಜೊತೆಗೆ ಅವರು ಬರೆಯುವುದನ್ನೂ ಅಭ್ಯಾಸ 
ಮಾಡುತ್ತಿದ್ದಾರೆ. ಈಗ ಈ ಎಲ್ಲಾ ಮಕ್ಕಳು ತರಗತಿಯ 
ಮುಖ್ಯವಾಹಿನಿಂಶೊಂದಿಗೆ ಸೇರಬಲ್ಲರು ಮತ್ತು ಇತರ 
ವಿಷಯಗಳನ್ನು ಕಅಯಲು ಕೂಡ ಸಮರ್ಥರಾಗುತ್ತಾರೆ ಎಂದು 
ತೋರುತ್ತದೆ. 


ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲ, ಪ್ರತಿ ಶಾಲೆಯಲ್ಲ ಓದಲು ಬರೆಯಲು 
ಕಷ್ಟಪಡುವ ಇಂತಹ ಹಲವಾರು ಮಕ್ಕಳದ್ದು. ಅದರಿಂದಾಗಿಯೇ 


ಮೂಲಕ ಸಂಪರ್ಕಿಸಬಹುದು. 


ಕಮಲೇಶ್‌ ಚಂದ್ರ ಜೋಶಿ ಅವರು ಪ್ರಾಥಮಿಕ ಶಿಕ್ಷಣ 
ಶಿಕ್ಷಣ ಮತ್ತು ಮಕ್ಕಳ ಸಾಹಿತ್ಯದಂಥ ಶಿಕ್ಷಣ ಸಂಬಂಧಿ ಕ್ಷೇತ್ರದಲ್ಲ ಆಸಕ್ತರಾಗಿದ್ದಾರೆ. ಪ್ರಸ್ತುತ ಅವರು ಉತ್ತರಾಖಂಡದ ಉಧಾಮ್‌ ಸಿಂಗ್‌ 
ನಗರದ ಅಜೀಂ ಪ್ರೇಮ್‌ಜ ಜಲ್ಲಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು kamlesh @azimpremjifoundation.org 


ವ್ಯವಸ್ಥೆಯ ಮುಖ್ಯವಾಹಿನಿಬಂದ ಅವರು ಹೊರಗುಳಯುತ್ತಾರೆ 
ಎಂಬುದು ಹಿದಲು ಕಷ್ಟಪಡುತ್ತಿರುವ ಮಕ್ಕಳೊಡನೆ ಕೆಲಸ 
ಮಾಡುತ್ತಾ ನಮಗೆ ಅರಿವಾಯುತು. ಬಹಳಷ್ಟು ಶಾಲೆಗಳಲ್ಲ ಶಿಕ್ಷಕರು 
ಯಾವ ಮಕ್ಕಳು ಓದಲು ಕಷ್ಟಪಡುತ್ತಾರೆ ಎಂದು ಕಂಡುಹಿಡಿದರೂ, 
ಅದಕೆ ಅಗತ್ಯ ಬೆಂಬಲ ನೀಡುವ ವ್ಯವಸ್ಥಿತ ಮಧ್ಯಪ್ರವೇಶ 


ಯೋಜನೆಗಳನ್ನು (Systematic intervention plan) 
ರೂಪಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಸಮಸ್ಯೆ 
ಮುಂದುವರೆಯುತ್ತದೆ. ಇಂತಹ ಮಕ್ಕಳೊಡನೆ ಕೆಲಸ ಮಾಡಲು 
ನಾವು ವ್ಯವಸ್ಥಿತವಾದ ಒಂದು ಯೋಜನೆಯನ್ನು ರೂಪಿಸಬೇಕಾದ 
ಅಗತವಿದೆ. ಇದಕ್ಕೆ ಮಕ್ಕಳು ತಮ್ಮ ಬದುಕಿನ ಅನುಭವಗಳೊಡನೆ 
ಸಮೀಕರಿಸಿಕೊಳ್ಳಲು ಸಾಧ್ಯವಾಗುವಂಥ ಸೂಕ್ತ ಸಂಪನ್ಮೂಲ 
ಪರಿಕರಗಳ ಅಗತ್ಯವಿದೆ. ಪದಗಳು ಮತ್ತು ಅಕ್ಷರಗಳನ್ನು 
ಗುರುತಿಸಲು ಕೂಡ ಈ ರೀತಿಯ ಪರಿಕರಗಳನ್ನು ಉಪಯೋಗಿಸ- 
ಬಹುದು. ಈ ಮಧ್ಯಪ್ರವೇಶ ಯೋಜನೆಯಲ್ಲ ಮಕ್ಷಳಗೆ 
ಅರ್ಥಪೂರ್ಣವಾದ ಹದುವ ಅನುಭವವನ್ನು ನೀಡುವುದು 
ಅತ್ಯಗತ್ಯವಾಗಿದೆ. ಈ ನಿಟ್ಟನಲ್ಲ ಕಾರ್ಯಪ್ರವೃತ್ತರಾದರೆ ಎಲ್ಲ 
ಮಕ್ಕಳೂ ಓದಲು ಶಕ್ತರಾಗುತ್ತಾರೆ ಮತ್ತು ಜ್ಞಾನಪ್ರಪಂಚದಲ್ಲ 
ಭಾಗವಹಿಸಲು ಸಮರ್ಥರಾಗುತ್ತಾರೆ. 


ಕ್ಷೇತ್ರದಲ್ಲ ಅನೇಕ ವರ್ಷಗಳಂ೦ದ ಸಕ್ರಿಯರಾಗಿದ್ದಾರೆ. ಪ್ರಾಥಮಿಕ ಸಾಕ್ಷರತೆ. ಶಿಕ್ಷಕ 


ಇರ್‌ 


ಅನಂತ್‌ ಗಂಗೋಲ, ಎಲ್ಲರಿಗೂ ಶಿಕ್ಷ, ಹು.7 


ಅನುವಾದ: ಜನಾರ್ದನ ಚನ್ನಗಿರಿ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಒಂದು ಮಗುವು ಶಾಲೆಯ ಹೊಸ್ತಿಲನ್ನು ದಾಟದಾಗ, ಕೇವಲ ಪಾಟಜೀಲ, ಸ್ಟೇಟ್‌-ಬಳಪ, 
ಪುಸ್ತಕ, ನೋಟ್‌ ಪುಸ್ತಕ ಇವುಗಳನ್ನಷ್ಟೇ ಶಾಲೆಗೆ ಹೊತ್ತು ತರುವುದಿಲ್ಲ. ಜೊತೆಗೆ ಅದರ 
ಸಂಪೂರ್ಣ ಸಾಮಾಜಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ. ಅದರ ತುಂಬದ ಇಲ್ಲವೇ ಖಾ ಹೊಲ್ಟೆ, 
ಅದರ ಕುತೂಹಲಗಳು. ಅದರ ಆತಂಕಗಳು. ಹಿಂಜರಿಕೆಗಕು, ತಾಯ್ದುಡಿ ಮತ್ತು ಇತರೆಲ್ಲ 
ಮುಖಗಳನ್ನೂ ಹೊತ್ತು ತರುತ್ತದೆ ಮತ್ತು ಈ ಮಗು ಶಿಕ್ಷಣ ವ್ಯವಸ್ಥೆಗೆ ಯಾವುದೇ ರೀತಿಯಲ್ಲ 
ತೆರೆದುಕೊಂಡಿರದ ಅಥವಾ ಸಂಬಂಧ ಹೊಂದಿರದ ಕುಟುಂಬದಿಂದ ಬಂದರೆ ಶಾಲೆ ಮತ್ತು 
ಶಿಕ್ಷಕರು ಅಂತಹ ಮಗುವಿನೊಡನೆ ಹೆಚ್ಚನ ನಮ್ಯತೆಯನ್ನು ತೋರಖೇಕಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


49 


